ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ IE 
ಸದಸ್ಯರ ಹೆಸರು ಶ್ರೀ ಕೆ. ಎ. ತಿಪ್ಪೇಸ್ವಾಮಿ 


(ನಾಮನಿರ್ದೇಶನ ಹೊಂದಿದವರು) 

[ಉತ್ತರಿಸಬೇಕಾದ ದಿನಾ೦ಕ 14.12.2021 | 

ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ದಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
| ಸಬಲೀಕರಣ ಸಚಿವರು. 

ಪ್ರಶ್ನೆ ಉತ್ತರ 
ರಾಜ್ಯದಲ್ಲಿ ವಾರ್ಷಿಕ ಮರಳು ರಾಜ್ಯಕ್ಕೆ ವಾರ್ಷಿಕ ಅಂದಾಜು 45 ದಶಲಕ್ಷ 


ಬೇಡಿಕೆ ಎಷ್ಟು: ಮತ್ತು ಈ| ಮೆಟ್ರಿಕ್‌ ಟನ್‌ ಮರಳಿನ ಬೇಡಿಕೆ ಇರುತದೆ. ಮರಳಿನ 
ಬೇಡಿಕಯನ್ನು ಯಾವ ಯಾವ?ಬೇಡಿಕೆಯನ್ನು ಈ ಕೆಳಕಂಡ ಮೂಲೆಗಳಿಂದ 


ಮೂಲಗಳಿಂದ ಪೂರೈಸಲಾಗುತ್ತಿರುತದೆ. 
ಪೂರೈಸಲಾಗುತ್ತಿದೆ; (ಸಂಪೂರ್ಣ |1. ಪ್ರಸ್ತುತ, ರಾಜ್ಯದಲ್ಲಿ 289 ಎಂ-ಸ್ಯಾಂಡ್‌ ಘಟಕಗಳು 
ಮಾಯಿತಿ ನೀಡುವುದು). ಕಾರ್ಯನಿರ್ವಹಯಿಸುತ್ತಿದ್ದು, ಈ ಘಟಕಗಳಿಂದ 


ಉತ್ಕಾದಿತ ಮರಳು ಪೂರೈಕೆಯಾಗುತ್ತಿರುತ್ತದೆ. 


2. ನದಿ ಪಾತ್ರಗಳಲ್ಲಿ ಟೆಂಡರ್‌ ಕಂ-ಹರಾಜು ಮೂಲಕ 
ಗುತ್ತಿಗೆ ಮಂಜೂರಾದ 251 ಮರಳು ಗುತ್ತಿಗೆ 
ಪ್ರದೇಶಗಳಿಂದ ಮರಳು ಪೂರೈಕೆಯಾಗುತ್ತಿರುತ್ತದೆ: 


3. ಪಟ್ಟಾ ಜಮೀನುಗಳಲ್ಲಿ ಮಂಜೂರು 
ಮಾಡಲಾಗಿರುವ 95 ಮರಳು ಲೈಸನ್ಸ್‌ 
ಪ್ರದೇಶಗಳಿಂದ ಮರಳು ಪೂರೈಕೆಯಾಗುತ್ತಿರುತದೆ. 


4. ಕರಾವಳಿ ಜಿಲ್ಲೆಗಳ, ಕರಾವಳಿ ನಿಯಂತ್ರಣ 
ವಲಯದ (€್ಣಣ2 ನದಿ ಪಾತ್ರಗಳಲ್ಲಿನ ಮರಳು 
ದಿಬ್ಬಗಳಿಂದ ಮರಳನ್ನು ತೆರವುಗೊಳಿಸಿ 
ಪೂರೈಸಲಾಗುತ್ತಿದೆ. 

5. ಸರ್ಕಾರಿ ಕಾಮಗಾರಿಗಳಿಗೆ ನದಿ ಪಾತ್ರಗಳಲ್ಲಿ 
ಮೀಸಲಿರಿಸಿರುವ ಮರಳು ಬ್ಲಾಕ್‌ ಗಳಿಂದ ಮರಳು 
ಪೂರೈಕಯಾಗುತ್ತಿರುತ್ತದೆ. 


6. ಅಲ್ಲದೇ ನೆರೆ ರಾಜ್ಯಗಳಿಂದ ಎಂ-ಸ್ಯಾಂಡ್‌ ಮತ್ತು 
ನದಿ ಮರಳು ಪೂರೈಕೆಯಾಗುತ್ತಿರುತ್ತದೆ. 
ಮೇಲ್ಕಂಡ ಎಲ್ಲಾ ಮೂಲಗಳಿಂದ ರಾಜ್ಯದ 
ಸಾರ್ವಜನವಿಕರಿಗೆ ಹಾಗೂ ಸರ್ಕಾರಿ ಕಾಮಗಾರಿಗಳಿಗೆ 
ಮರಳು ಪೂರೈಕೆಯಾಗುತ್ತಿರುತ್ತದೆ. 


ಕಳೆದ ಒಂದು ದಶಕದಲ್ಲಿ 
ಮೂರು ಬಾರಿ ಮರಳು 
ನೀತಿಯನ್ನು ಸರ್ಕಾರವು ಜಾರಿಗೆ 
ತಂದಿದ್ದರೂ ಜನರಿಗೆ ಕೃಗೆಟಿಕುವ |. ಬಂದಿರುತ್ತದೆ. 
ದರದಲ್ಲಿ ಮರಳು ಸುಲಭವಾಗಿ 
| ಸಿಗುತ್ತಿಲ್ಲದಿರುವುದು ಸರ್ಕಾರದ 
|! ಗಮನಕ್ಕೆ ಬಂದಿದೆಯೇ; 


